ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


1096 


ಶ್ರೀ ಎನ್‌.ಎಸ್‌. ಬೋಸ್‌ರಾಜು 
ಚುನಾಯಿತರಾದವರು) 
ರಾಯಚೂರು ನಗರದಲ್ಲಿರುವ 
ಅಭಿವೃದ್ಧಿ ಮಾಡುವ ಬಗ್ಗೆ 
13.03.2020 

ಪ್ರವಾಸೋದ್ಯಮ, ಕನ್ನಡ" ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


(ವಿಧಾನಸಭೆಯಿಂದ 


ಪ್ರಾಚೇನ ಕೋಟೆ 


w lat 


Ww 


ನ್ನ 


ಉತ್ತರ 


PT 


ರಾಯಚೂರು ನಗರದಲ್ಲಿರುವ 
ಪ್ರಾಚೀನ ಕೋಟಿ ಅಭಿವೃದ್ಧಿಗೆ 
ಸರ್ಕಾರ ಮಂಜೂರು ಮಾಡಿರುವ 
ಅನುದಾನ ಎಷ್ಟು ಅನುದಾನ 
ಮಂಜೂರಾಗಿದ್ದರೂ ಇಲ್ಲಿಯವರೆಗೂ 
ಕೋಟೆ ' ಅಭಿವೃದ್ಧಿಯ ಕೆಲಸ 
ಪ್ರಾರಂಭವಾಗದೇ ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, 'ಸರ್ಕಾರ ತೆಗೆದುಕೊಂಡ 
“ಕ್ರಮಗಳೇನು; 


ರಾಯಚೂರು 
ಪುನಶ್ಚ ತನಗೊಳಿಸಲು 
ಮಾಡಲಾಗಿದೆ. 


ಕೋಟೆಯನ್ನು ಪುನಶ್ಲೇತಗೊಳಿಸುವ ಕಾಮಗಾರಿಯನ್ನು 
ಲೋಕೋಪಯೋಗಿ ಇಲಾಖೆಯಿಂದ ಕೈಗೊಳ್ಳಲು ಅನುಮೋದನೆ ನೀಡಿ, 
ಮೊದಲ ಕಂತಾಗಿ ರೂ.100.00 ಲಕ್ಷಗಳನ್ನು ಕಾರ್ಯನಿರ್ವಾಹಕ 
ಇಂಜೆನೀಯರ್‌,.-ಲೋಕೋಪಯೋಜಗಿ---ಇಲಾಖೆ, ರಾಯಚೂರು ಇವರಿಗೆ 
ಮತ್ತು ಎರಡನೇ ಕಂತಾಗಿ ರೂ.100.00ಲಕ್ಷಗಳನ್ನು ಜಿಲ್ಲಾಧಿಕಾರಿಗಳು 
ಹಾಗೂ - ಅಧ್ಯಕ್ಷರು, ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ, 
ರಾಯಚೂರು ಇವರಿಗೆ ಬಿಡುಗಡೆ-ಮಾಡಲಾಗಿದೆ. ಲೋಕೋಪಯೋಗಿ. 
ಇಲಾಖೆ ಟೆಂಡರ್‌ ಆಹ್ನಾನಿಸಿ, ಸದರಿ ಟೆಂಡರ್‌ನಲ್ಲಿ ಆಯ್ಕೆಯಾದ 
ಗುತ್ತಿಗೆದಾರರಿಗೆ ಕಾಮಗಾರಿಯನ್ನು ವಹಿಸಿರುತ್ತದೆ. ಆದರೆ, ಕಾಮಗಾರಿಯು 
ಸಂರಕ್ಷಣೆ ಸ್ವರೂಪದ್ದಾಗಿರುವುದರಿಂದ ಕಾಮಗಾರಿಯನ್ನು ಆಯುಕ್ತರು, 
ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಮೈಸೂರು 
ಇವರ ಮೂಲಕ ಕೈಗೊಳ್ಳಲು ಪರಿಷ್ಕೃತ ಅನುಮೋದನೆ ನೀಡಲಾಗಿದೆ. 
ಆಯುಕ್ತರು, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ 
ರವರು ಸಲ್ಲಿಸಿರುವ ರೂ.450.00ಲಕ್ಷಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡಲು ಪರಿಶೀಲಿಸಲಾಗುತ್ತಿದೆ. 


ಪುರಾತನ 
ಲಕ್ಷಗಳನ್ನು 


ನಗರದಲ್ಲಿರುವ 
ರೂ.450.00 


ಕೋಟಿಯನ್ನು 
ಮಂಜೂರು 


ಆ) 


ರಾಯಚೂರು ಜಿಲ್ಲೆಯ 
ಲಿಂಗಸುಗೂರು ತಾಲ್ಲೂಕಿನ 
ಮುದಗಲ್ಲ ಪಟ್ಟಣದಲ್ಲಿರುವ ಪ್ರಾಚೀನ 
ಕೋಟೆ ಅಭಿವೃದ್ಧಿಗೆ ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು; 
ಮಂಜೂರಾಗಿರುವ ಅನುದಾನ 


| ಎಷು? 


ಈ ರೀತಿಯ ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. 


ಕಡತ 


ಸಂಬ್ದೆ: 
) 


ಟಿಓಆರ್‌' 56 ಟಿಡಿವಿ 2020 


NW 
pS Dd 
AF 


(ಸಿ.ಟಿ.ರವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


